Kerala Gazette No. 30 dated 26th July 2016 . 
PART I 


Section iji 


YO 


GOVERN 


Wರdಪಂ 


KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಬಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 20245 / ಲೆಗ್ , ಬಿ2/ 2014 /ಕಾನೂನು, ತಿರುವನಂತಪುರಂ , 2014 , ಸಪ್ಟೆಂಬರ್ 30 

1930 ಅಶ್ವಯುಜ 8 / 

_ 1190 ಕನ್ಯಾ 14, 


2014 ಸೆಪ್ಟೆಂಬರ್ 30ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶ ವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ 
ಪ್ರಕಟಿಸಲಾಗುವುದು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಸಿ. ರಮಣಿ, 
ಕಾನೂನು ಖಾತೆ ವಿಶೇಷ ಕಾರ್ಯದರ್ಶಿ. 


G, 47/ 2015/ GPC. 


43 


2014ರ 23ನೇ ನಂಬ್ರ ಅಧ್ಯಾದೇಶ 
2014ರ ಕೇರಳ ತೋಟಗಾರಿಕೆ ತೆರಿಗೆ (ತಿದ್ದುಪಡಿ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೈದನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟಿತು. 
1960ರ ಕೇರಳ ತೋಟಗಾರಿಕೆ ತೆರಿಗೆ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿ 

ಮಾಡುವುದಕ್ಕಿರುವ 

ಒಂದು 
ಅಧ್ಯಾದೇಶ 


ಪೀಠಿಕೆ - 1960ರ ಕೇರಳ ತೋಟಗಾರಿಕೆ ತೆರಿಗೆ ಅಧಿನಿಯಮವನ್ನು ಇನ್ನು ಮುಂದಿನ 
ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ ; 


ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ತಾನು ತುರ್ತುಕ್ರಮ 
ಕೈಗೊಳ್ಳಬೇಕಾದ ಸನ್ನಿವೇಶಗಳು ಅಸ್ತಿತ್ವದಲ್ಲಿದೆ ಎಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ ; 

ಈಗ, ಆದುದರಿಂದ, ಭಾರತ ಸಂವಿಧಾನದ 213ನೇ ಅನುಚ್ಛೇದದ ( 1) ನೇ ಖಂಡ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2014ರ ಕೇರಳ 
ತೋಟಗಾರಿಕೆ ತೆರಿಗೆ ( ತಿದ್ದುಪಡಿ) ಅಧ್ಯಾದೇಶವೆಂದು ಕರೆಯಬಹುದು. 

(2) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
2. 1960ರ 17ನೇ ಅಧಿನಿಯಮವನ್ನು ತಾತ್ಕಾಲಿಕವಾಗಿ ತಿದ್ದುಪಡಿಮಾಡತಕ್ಕದ್ದು. 
ಈ ಅಧ್ಯಾದೇಶವು ಪ್ರಾಬಲ್ಯದಲ್ಲಿರುವ ಕಾಲಾವಧಿಯಲ್ಲಿ, 1960ರ ಕೇರಳ ತೋಟಗಾರಿಕೆ ತೆರಿಗೆ 
ಅಧಿನಿಯಮ (1960ರ 17) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು) ಕ್ಕೆ 3 ಹಾಗೂ 4ನೇ ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿರುವ 
ತಿದ್ದುಪಡಿಗಳಿಗನುಸಾರವಾಗಿ ಪ್ರಾಬಲ್ಯವಿರುವುದು. 

44 


3. ವಿಭಾಗ 3ರ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 3ನೇ ವಿಭಾಗದಲ್ಲಿ, (1) ನೇ 
ಉಪ-ವಿಭಾಗದ ಷರತ್ತನ್ನು ಬಿಟ್ಟುಬಿಡತಕ್ಕದ್ದು; 

4. ಅನುಸೂಚಿ 1ರ ಬದಲು ಹೊಸ ಅನುಸೂಚಿಯ ಸೇರ್ಪಡೆ. ಪ್ರಧಾನ 
ಅಧಿನಿಯಮದ ಅನುಸೂಚಿಯ ಬದಲು, ಈ ಕೆಳಗಿನ ಅನುಸೂಚಿಯನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 


“ ಅನುಸೂಚಿ 1 
[3 (1) ವಿಭಾಗವನ್ನು ನೋಡಿರಿ] 


ದರ 


ಇಲ್ಲ 


1. ಒಬ್ಬ ವ್ಯಕ್ತಿಯ ಸ್ವಾಧೀನದಲ್ಲಿರುವ ತೋಟಗಳ 

ಒಟ್ಟು ವಿಸ್ತೀರ್ಣವು ಎರಡು ಹೆಕ್ಟರುಗಳಿಗಿಂತ 

ಮೀರದಿದ್ದಲ್ಲಿ 
2. ಒಬ್ಬ ವ್ಯಕ್ತಿಯ ಸ್ವಾಧೀನದಲ್ಲಿರುವ ತೋಟಗಳ 

ಒಟ್ಟು ವಿಸ್ತೀರ್ಣವು, 


ಇಲ್ಲ 


( ಎ) ಎರಡು ಹೆಕ್ಟರುಗಳಿಗಿಂತ ಕಡಿಮೆ 

ಇದ್ದಲ್ಲಿ 


(ಬಿ) ಎರಡು ಹೆಕ್ಟರುಗಳಿಗಿಂತ ಅಧಿಕ ಹಾಗೂ 

ನಾಲ್ಕು ಹೆಕ್ಟರುಗಳ ವರೆಗೆ ಆಗಿದ್ದಲ್ಲಿ 


ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 
ಪ್ರತಿಯೊಂದು ಹೆಕ್ಟೇರಿಗೆ ಇನ್ನೂರು 
ರೂಪಾಯಿ 


( ) ನಾಲ್ಕು ಹೆಕ್ಟರುಗಳಿಗಿಂತ ಅಧಿಕ ಹಾಗೂ 

ಎಂಟು ಹೆಕ್ಟರುಗಳ ವರೆಗೆ ಆಗಿದ್ದಲ್ಲಿ 


ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 
ಪ್ರತಿಯೊಂದು ಹೆಕ್ಟೇರಿಗೆ ಮುನ್ನೂರು 


ರೂಪಾಯಿ 


_ 45 


ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 
ಪ್ರತಿಯೊಂದು ಹೆಕ್ಟೇರಿಗೆ ನಾನೂರು 


ರೂಪಾಯಿ 


( ಡಿ) ಎಂಟು ಹೆಕ್ಟರುಗಳಿಗಿಂತ ಅಧಿಕ 

ಹಾಗೂ ಹದಿನೈದು ಹೆಕ್ಟರುಗಳ ವರೆಗೆ 

ಆಗಿದ್ದಲ್ಲಿ 
( ಇ) ಹದಿನೈದು ಹೆಕ್ಟರುಗಳಿಗಿಂತ ಅಧಿಕ 

ಹಾಗೂ ಇಪ್ಪತೈದು ಹೆಕ್ಟರುಗಳ ವರೆಗೆ 

ಆಗಿದ್ದಲ್ಲಿ 
(ಎಫ್) ಇಪ್ಪತೈದು ಹೆಕ್ಟರುಗಳಿಗಿಂತ 

ಅಧಿಕವಿದ್ದಲ್ಲಿ 


ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 
ಪ್ರತಿಯೊಂದು ಹೆಕ್ಟೇರಿಗೆ ಐನೂರು 
ರೂಪಾಯಿ 


ಎರಡು ಹೆಕ್ಟರುಗಳಿಗಿಂತ ಅಧಿಕವಿರುವ 
ಪ್ರತಿಯೊಂದು ಹೆಕ್ಟೇರಿಗೆ ಏಳೂರು 
ರೂಪಾಯಿ . ”. 


ಪಿ. ಸದಾಶಿವನ್ 


ರಾಜ್ಯಪಾಲರು. 


46 


